ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಣೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


35ಂ (384) 


ಸದಸ್ಯರ ಹೆಸರು 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವ ದಿನಾಂಕ 


೦6.03.202೦ 


ಉತ್ತರಿಸುವವರು ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರ.ಸಂ ಪಶ್ನೆ ಉತ್ತರ 
(ಅ) | ರಾಜ್ಯದಲ್ಲ ಗ್ರಾಮ ಪಂಚಾಯತಿಗಳ ಪ್ಹಚ್ಛ ಭಾರತ್‌ `` ಮಿಷನ್‌ `(ಗ್ರಾಮೀಣ) ' ಯೋಜನೆಯ 


ವ್ಯಾಪ್ತಿಯಲ್ಲ ತ್ಯಾಜ್ಯ ನಿರ್ವಹಣೆ 


ಮಾರ್ಗಸೂಚಿಯಡಿ ಪ್ರತಿ ಗ್ರಾಮ ಪಂಚಾಯುತಿಯಲ್ಲ ಘನ 


ವ್ಯವನ್ಥೆ ಅಳವಡಿಸಿಕೊಳ್ಳುವ | ಮತ್ತು ದ್ರವ ತ್ಯಾಜ್ಯ ನಿರ್ವಹಣಿಯ ಕಾಮಗಾರಿಯನ್ನು 

ಪ್ರಸ್ತಾವನೆ ಸರ್ಕಾರದ | ಅನುಷ್ಠಾನ ಮಾಡಲು ಅವಕಾಶ ಕಲ್ತಸಲಾಗಿದ್ದು, ಪ್ರತಿ ಘಟಕಕ್ಕೆ 

ಮುಂದಿದೆಯೇ; ರೂ.೭2೦.೦೦ಲಕ್ಷಗಳವರೆಗೆ ಕುಟುಂಬಗಳ ಆಧಾರಗಳ ಮೇಲೆ 
ನಿಗದಿಪಡಿಸಲಾಗಿರುತ್ತದೆ. 

(ಆ) | ಹಾಗಿದ್ದಲ್ಲ. ಈ ಪ್ರಸ್ತಾವನೆಯನ್ನು | ಪ್ಲಚ್ಛ ಭಾರತ್‌ ಮಿಷನ್‌ (ಗ್ರಾಮೀಣ) ಯೋಜನೆಯಡಿ 2೦1೨- 

ಯಾವಾಗ 2೦ನೇ ಸಾಅನಲ್ಲ ಘನ ಮತ್ತು ದವ ತ್ಯಾಜ್ಯ ನಿರ್ವಹಣೆಯನ್ನು 

ಅನುಮೋದಿಸಲಾಗುವುದು; 1೦೦೦ ಗ್ರಾಮ ಪಂಚಾಯತಿಗಳಲ್ಲ ಅನುಷ್ಠಾನ ಮಾಡುವುದಾಗಿ 


ಆಯವ್ಯಯದಲ್ಲ ಘೋಷಿಸಲಾಗಿರುತ್ತದೆ. 

ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ (NGT) 
ವರದಿಯಂತೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲ ಘನ 
ಮತ್ತು ದವ ತ್ಯಾಜ್ಯ ನಿರ್ವಹಣೆಯನ್ನು ಅನುಷ್ಠಾನ ಮಾಡಲು 
ಸೂಚಿಸಿದ್ದು, ಅದರಂತೆ 6೦21 ಗ್ರಾಮ ಪಂಚಾಯತಿಗಳಲ್ಲ ಘನ 
ತ್ಯಾಜ್ಯ ನಿರ್ವಹಣಿ ಮಾಡಲು ಎಲ್ಲಾ ಗ್ರಾಮ ಪಂಚಾಲುತಿಗಳಗೆ 
ತಾತ್ರಿಕ ಅನುಮೋದನೆ ನೀಡಿ ವಿಸೃತ ಯೋಜನಾ ವರದಿ ಸಲ್ಲಸಿ, 
ಆಡಳತಾತೃಕ ಅನುಮೋದನೆ ಪಡೆಯುವಂತೆ ದಿನಾಂಕ 
14.10.2೦1೨ರಂದು ಸರ್ಕಾರದ ಆದೇಶ ಹೊರಡಿಸಲಾಗಿದೆ. 


ಘನ ತ್ಯಾಜ್ಯ ನಿರ್ವಹಣೆಯನ್ನು ವೈಜ್ಞಾನಿಕ ರೀತಿಯಲ್ಲ 
ವಿಲೇವಾರಿ ಮಾಡಲು ಪ್ರತಿ ಗ್ರಾ.ಪಂ.ಊಂದ ವಿಸೃತ ಯೋಜನಾ 
ವರದಿ (DP್ನ) ಪಡೆಯಲಾಗುತ್ತಿದೆ. ಅದರಂತೆ ಈವರೆವಿಗೂ 
1461 ಗ್ರಾಮ ಪಂಚಾಯತಿಗಆಂದ ವಿಸೃತ ಯೋಜನಾ ವರದಿ 
(DPR)  ್ರೀಕರಿಸಲಾಗಿರುತ್ತದೆ. ವಿಸೃತ 
ಯೋಜನಾ ವರದಿ (DPಔ)ಗಳನ್ನು ರಾಜ್ಯ ಹಂತದಲ್ಲ 
ಪರಿಶೀಲಅಸಿ, ಈವರೆಗೆ 1184 ಪ್ರಸ್ತಾವನೆಗಳಗೆ ಅನುಮೋದನೆ 
ನೀಡಲಾಗಿದೆ. ಅನುಮೋದನೆ ನೀಡಿದ ಎಲ್ಲಾ ಗ್ರಾ.ಪಂ.ಗಳಗೆ 
ಒಟ್ಟಾರೆ ಮೊದಲನೇ ಕಂತಿನ ಅನುದಾನವಾಗಿ ರೂ.10540.74 
ಲಕ್ಷಗಳನ್ನು ಬಡುಗಡೆಮಾಡಲಾಗಿರುತ್ತದೆ. 


ಸ್ತೀಕೃತವಾದ 


ಪ್ರಸ್ತುತ 217 'ಗ್ರಾಮ ಪಂಚಾಯತಿಗಳ ಫನ ತ್ಯಾಜ್ಯ 
ನಿರ್ವಹಣೆಗೆ ಸಂಬಂಧಿಸಿದಂತೆ ತ್ಯಾಜ್ಯ ಸಂಗ್ರಹಣಿ ಹಾಗೂ y 
ವಿಂಗಡಣಿ ಚಟುವಟಕೆಗಳು ಚಾಲ್ರಯಲ್ಲರುತ್ತದೆ. ಇತರೆ 
ಗ್ರಾ.ಪಂ.ಗಳಲ್ಲ ಕಾಮಗಾರಿಗಳು ಪ್ರಗತಿಯಲ್ರರುತ್ತವೆ. 


(a) ಈ ಯೋಜನೆಗೆ ಸರ್ಕಾರ ಸ್ಪಚ್ಛ ಭಾರತ್‌ ಮಿಷನ್‌ (ಗ್ರಾಮೀಣ) ಯೋಜನೆಯಡಿ`ಫನ 
ನಿಗದಿಪಡಿಸಿರುವ ಅನುದಾನ | ಮತ್ತು ದ್ರವತ್ಯಾಜ್ಯ ನಿರ್ವಹಣೆಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ 
ಮೊತ್ತವೆಷ್ಟು? (ಸಂಪೂರ್ಣ | ಕುಟುಂಬಗಳ ಆಧಾರದ ಮೇಲೆ ಕೆಳಕಂಡಂತೆ ಅನುದಾನವು 


ಮಾಹಿತಿ ನೀಡುವುದು) 


ನಿಗದಿಯಾಗಿರುತ್ತದೆ. 


*° ೦-15೦ ಕುಟುಂಬಗಳರುವ ದ್ರಾ.ಪಂ.ಗಳಗೆ 
ರೂ.ರ.೦೦ಲಕ್ಷಗಳು 

*e 151-300 ಕುಟುಂಬಗಳರುವ ಗ್ರಾ.ಪಂ.ಗಳಿಗೆ 
ರೂ.7.೦೦ಲಕ್ಷಗಳು 

9 301- 5೦೦ ಕುಟುಂಬಗಳರುವ ಗ್ರಾ.ಪಂ.ಗಳಗೆ 
ರೂ.12.೦೦ಲಕ್ಷಗಳು 


* ರ೦೦ಕ್ಕೂ ಮೇಲ್ದಟ್ಟ ಕುಟುಂಬಗಳರುವ ಗ್ರಾ.ಪಂ.ಗಳಗೆ 
ರೂ.2೦.೦೦ಲಕ್ಷಗಳ ಅನುದಾನ ಬಳಸಿಕೊಳ್ಳಲು 
ಅವಕಾಶ ನೀಡಲಾಗಿದೆ. 


ಪ್ರಚ್ಛ ಭಾರತ್‌ ಮಿಷನ್‌ (ಗ್ರಾಮೀಣ) ಯೋಜನೆಗೆ 2೦1೨- 
2೦ನೇ ಸಾಲಅನ ಆಯವ್ಯಯದಲ್ಲಿ ರೂ.740.೦೦ಕೋಟಗಳ 
ಅನುದಾನವನ್ನು ನಿಗದಿಪಡಿಸಲಾಗಿರುತ್ತದೆ. 


ಗ್ರಾಮೀಣಾಭವೃದ್ಧಿ ಮತ್ತು ಹೆರಚಾಯತ್‌ ರಾಜ್‌ ಸಚಿವರು 


